ಗಾ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


¥: 


ಕರ್ನಾಟಕ ವಿಧಾನ ಪರಿಷತ್ತು 


1594 

ಶ್ರೀ ಶಶೀಲ್‌ ನಮೋಶಿ 

11-03-2022 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. ಪ್ರಶ್ನೆ ಉತ್ತರ 

ಅ) | ಕೆ.ಆರ್‌.ಇ.ಐ.ಎಸ್‌ ` ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ 826 
ಖಾಯಂ ನೌಕರರು | ವಸತಿ ಶಾಲೆ/ಕಾಲೇಜುಗಳು (ಪರಿಶಿಷ್ಟ ಜಾತಿ-503, ಪರಿಶಿಷ್ಟ ವರ್ಗ-156, 
ಮರಣ ಹೊಂದಿದ | ಹಿಂದುಳಿದವರ್ಗ-167) ಕಾರ್ಯನಿರ್ವಹಿಸುತ್ತವೆ. 
ಕುಟುಂಬಗಳಿಗೆ ಮರಣ] ದ್ರರಿ ವಸತಿ ಶಾಲೆ! ಕಾಲೇಜುಗಳಲ್ಲಿ ಒಟ್ಟು 18,988 ಬೋಧಕ! 
ಮತು ನಿವೃತಿ ಹ್ರೋಧಕೇತರ ಹುದ್ದೆಗಳು ಮಂಜೂರಾಗಿದ್ದು, ಈ ಹೈಕಿ 5,801 ಖಾಯಂ 
ಉಪದಾನ ಸೌಲಭ್ಯವನ್ನು | ೀಧಕ ಬೋಧಕೇತರ ಸಿಬ್ಬಂಧಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 

ಬಿ po) ಸಂ [a 

ನೀಡತಾಗಿದೊಳ ಇಲ್ಲಿಯವರೆಗೆ ಒಟ್ಟು 56 ಸಿಬ್ಬಂದಿಗಳು ನಿಧನ ಹೊಂದಿರುತ್ತಾರೆ. 

ಆ) | ಹಾಗಿದ್ದಲ್ಲಿ, ಎಷ್ಟು ಜನ - 
ಮೌಕರರಿಗೆ ಈ ಸೌಲಭ್ಯ ಸರ್ಕಾರಿ ಆದೇಶ ಸಂಖ್ಯೆ ಆಇ 03 ಸೇನಿಸೇ 2010, ದಿನಾಂಕ 
ನೀಡಲಾಗಿದೆ; 12.10.2010 ಹಾಗೂ ಸಂಘದ 71ನೇ ಆಡಳಿತ ಮಂಡಳಿಯ 

ಇ) | ಸರ್ಕಾರದ ವಿಳಂಬ | ತೀರ್ಮಾನದಂತೆ ಸಂಘದ ಖಾಯಂ ಸಿಬ್ಬಂದಿ ಸೇವೆಯಲ್ಲಿರುವಾಗಲೇ 
ನೀತಿಯಿಂದ ಮೃತ | ಮೃತರಾದ ಸಂದರ್ಭದಲ್ಲಿ ಅವರ ಕುಟುಂಬಗಳಿಗೆ ಇಡಿಗಂಟಿನ 
ಕುಟುಂಬಗಳು ಸದರಿ | ಪರಿಹಾರವನ್ನು ನೀಡಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. 
ಸೌಲಭ್ಯದಿಂದ 
ವಂಚಿತರಾಗಿರುವುದು ಅದರಂತೆ ದಿನಾಂಕ: 01.04.2018 ವರೆಗೆ ವಸತಿ ಶಾಲೆಗಳಲ್ಲಿ ಮರಣ 
EE ಗಮನಕ್ಕೆ ಹೊಂದಿದ 15 ಸಿಬ್ಬಂದಿಗಳಿಗೆ ಇಡಿಗಂಟಿನ ಸೌಲಭ್ಯವನ್ನು 
ಬಂದಿದೆಯೇ: ನೀಡಲಾಗಿರುತ್ತದೆ, ; 

ಈ) | ಹಲವಾರು ವರ್ಷಗಳಿಂದ 

| ಜಾರಿಯಾಗದೇ ಇರುವ|' ಸರ್ಕಾರದ ಆದೇಶ ಸಂಖ್ಯ ಆಇ 34 ಪಿಇಎನ್‌ 2018, ದಿನಾಂಕ: 


"| (ಮಾಹಿತಿ ಒದಗಿಸುವುದು) 


| ಮರಣ ಮತ್ತು. ನಿವೃತ್ತಿ 


ಉಪದಾನವನ್ನು 
ಸೌಲಭ್ಯವನ್ನು 

ಕಾಲಮಿತಿಯಲ್ಲಿ 
ಜಾರಿಗೊಳಿಸಲಾಗುವುದು? 


ಯಾವ 


23.06.2018 ರಲ್ಲಿ ರನ್ವಯ ಇಡಿಗಂಟಿನ ಸೌಲಭ್ಯವನ್ನು 'ದಿನಾಂಕ: 
01.04.2018 ರಿಂದ ಅನ್ವಯಿಸಿ ಹಿಂಪಡೆಯಲಾಗಿದೆ. | 
ಸರ್ಕಾರದ ಆದೇಶ ಸಂಖ್ಯೆ ಆಇ 34 ಪಿಇಎನ್‌ 2018, 


ರ ಸರ್ಕಾರದ ಆದೇಶದ ನೂತನ ಪಿಂಚಣಿ 
ಸರ್ಕಾರಿ ನೌಕರರಿಗೆ. ಎಂದು ಸ್ಪಷ್ಟವಾಗಿ 


ದಿನಾಂಕ:23.06.2018 
ಯೋಜನೆಗೆ ಒಳಪಡುವ 


1 ತಿಳಿಸಿರುವುದರಿಂದ ' ಸದರಿ 


ಸೌಲಭ್ಯವು ಸರ್ಕಾರದ ನಿಗಮ ಮಂಡಳಿಗಳು 


ರೆಯ ್ಲಿ 


(7% 


ಸಾಯುತ್ತ ಸಂಸ್ಥೆಗಳು, ಹಾಗೂ ಸರ್ಕಾರದ ಅಧೀನದ ಇನ್ನಿತರ 
ಯಾವುದೇ ಸಂಘ ಸಂಸ್ಥೆಗಳ ನೌಕರರಿಗೆ ಅನ್ವಯವಾಗುವುದಿಲ್ಲ. 
ಆದ್ದರಿಂದ ಸಂಘದ ನೌಕರರಿಗೆ ನಿವೃತ್ತಿ ಮತ್ತು ಮರಣ ಉಪದಾನ ಹಾಗೂ 
ಕುಟುಂಬ ಪಿಂಚಣಿ ಸೌಲಭ್ಯ ವಿಸ್ತರಿಸಲು ಸಾಧ್ಯವಿಲ್ಲವೆಂದು 
ತಿಳಿಸಲಾಗಿರುತ್ತದೆ. 


ಆದಾಗ್ಯೂ ಸಹ ಸಂಘದ ಖಾಯಂ ನೌಕರರ" ಹಿತದೃಷ್ಟಿಯಿಂದ |. 


ದಿ:01.08.2016. ರಿಂದ ಅನ್ವಯವಾಗುವಂತೆ. ವಾರ್ಷಿಕ. ಗುಂಪು ನಿಮೆ. 


ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, ಈವರೆಗೆ ಅರ್ಹರಿರುವ 35 ಮೃತರ 
ಕುಟಂಬಕ್ಕೆ ಈ ಸೌಲಭ್ಯ ನೀಡಲಾಗಿರುತ್ತದೆ. 


ಮುಂದುವರೆದು, ಸಂಘದ ನೌಕರರಿಗೆ ನಿವೃತ್ತಿ/ಮರಣ ಉಪದಾನ 
ಹಾಗೂ ಕುಟುಂಬ ಪಿಂಚಣಿ ಸೌಲಭ್ಯವನ್ನು ವಿಸ್ತರಿಸುವಂತೆ ಹೆಚ್ಚುವರಿ 
ಮಾಹಿತಿಯೊಂದಿಗೆ ಆರ್ಥಿಕ ಇಲಾಖೆಗೆ ಮತ್ತೊಮ್ಮೆ ಪ್ರಸ್ತಾವನೆಯನ್ನು 
ಸಲ್ಲಿಸಲು ಕ್ರಮವಹಿಸಲಾಗುತ್ತಿದೆ, 


ಸಕಇ 153 ಮೊದೇಶಾ 2022 . 


(ಕೋಟ ಶ್ರಿ ಪೂಜಾರಿ) 
ಸಮಾಜ ಕಲ್ಯೊಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


